ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಪ್ರವರ್ಗಗಳ ಮೀಸಲಾತಿ ಬಗ್ಗೆ 


ಶ್ರೀ ಕೆ.ಪಿ. ನಂಜುಂಡಿ ವಿಶ್ವಕರ್ಮ (ವಿಧಾನ ಸಭೆಯಿಂದ ಚುನಾಯಿತರಾದವರು):- 


269 (299) ಮಾನ್ಯ ಮುಜರಾಯಿ ಮತ್ತು ಹಿಂದುಳಿದ ವರ್‌ಗಗಳ ಕಲ್ಯಾಣ ಸಚಿವರು ಈ ವಿಷಯವಸಿನ್ನು 
ದಯವಿಟ್ಟು ತಿಳಿಸುವರೆ:- 


ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಪ್ರವರ್ಗ -।ರಲ್ಲಿ ೨95 ಜಾತಿಗಳಿದ್ದು, ಈ ಜಾತಿಗಳಿಗೆ ಕೇವಲ 4% ಮೀಸಲಾತಿ 
ನೀಡಲಾಗಿದೆ ; ಆದರೆ ಪ್ರವರ್ಗ 2(ಚಿ)ನಲ್ಲಿ 102 ಜಾತಿಗಳಿಗೆ 15%, ಮೀಸಲಾತಿ ಇದ್ದು ಈ ಎರಡು 
ಪ್ರವರ್ಗಗಳಲ್ಲಿರುವ ಮೀಸಲಾತಿ ವ್ಯತ್ಯಾಸ 11 ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಇದಕ್ಕೆ 
ಕಾರಣವೇನು? 


